ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1413. 
ಸದಸ್ಯರ ಹೆಸರು : | ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪೂರೆ 
ಉತ್ತರಿಸಬೇಕಾದ ದಿನಾಂಕ 09.03.2022 
ಉತ್ತರಿಸಬೇಕಾದವರು ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ 
ಸಚಿವರು. 
ಕ್ರಸಂ ಪಶ್ನೆ 


ಉತ್ತರ 


ಬೀದರ್‌ ಜಿಲ್ಲೆಯಲ್ಲಿನ ಗೊಂಡ (ಎಸ್‌.ಟಿ. 


ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪೆಂಗಡದ ಪಟ್ಟಿಯ 


ಅ) ಕ್ರಮ ಸಂಖೆ: 9ರಲ್ಲಿ Gond, Naikpod, Rajgond 
ಸ ಖಾನ 
ವಿದ್ಯಾಭ್ಯಾಸದ ಸಮಯದಲ್ಲಿ ಪರಿಶಿಷ್ಟ ನ್ರಯ್ಟುಮಾನುಸಾರ ಪರಿಶೀಲಿಸಿ ವಿಚಾರಣೆ ನಡೆಸಿ, 
ಪಂಗಡ ಪ್ರಮಾಣ ಪತ್ರ ನೀಡುತ್ತಿರುವುದು ಸ್ಪಕ್ಷು ಪ್ರಾಧಿಕಾರದಿಂದ ಜಾತಿ ಪ್ರಮಾಣ ಪತ್ರವನ್ನು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಪಡೆಯಬಹುದಾಗಿದೆ. ಕರ್ನಾಟಕ ಅನುಸೂಚಿತ 
(ಸಂಪೂರ್ಣ ಮಾಹಿತಿ ನೀಡುವುದು) ಜಾತಿಗಳು, . ಅನುಸೂಚಿತ ಬುಡಕಟ್ಟುಗಳು ಹಾಗೂ 

ಈ ಇತರೆ ಹಿಂದುಳಿದ ವರ್ಗಗಳ (ನೇಮಕಾತಿ 
ಬಂದಿದ್ದಲ್ಲಿ, ಸದರಿ ವಿದ್ಯಾರ್ಥಿಗಳು ಸರ್ಕಾರಿ | ಮುಂತಾದವುಗಳ ಮೀಸಲಾತಿ) ಅಧಿನಿಯಮ, 1990 
ಸೇವೆಗೆ ಆಯ್ಕೆಯಾದ ಸಂದರ್ಭದಲ್ಲಿ | ಬ್ಯಯಮಗಳು 1992ರನ್ನಯ ನೇಮಕಾತಿ ಆದೇಶ 
ಪರಿಶಿಷ್ಠ ಪಂಗಡದ ಸಿಂಧುತ್ವ ಪ್ರಮಾಣ ಪತ್ರ | ನ್ವೀಡುವ ಮುಂಚೆ ಪರಿಶಿಷ್ಟ ಪಂಗಡದ ಸಿಂಧುತ್ವ 
ನೀಡದೇ ಅಧಿಕಾರಿಗಳು ಸಿ.ಆರ್‌.ಇ ಸೇಲ್‌ಗೆ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿನ 
ಕಳುಹಿಸುತಿರುವುದರಿಂಿದ ಸರ್ಕಾರಿ | ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ 
ಉದ್ಯೋಗಕ್ಕಾಗಿ ಆಯ್ಕೆಯಾದ | ಸಮಿತಿಯಿಂದ ಜಾತಿ ಪ್ರಮಾಣ ಪತ್ರವನ್ನು 
ಅಭ್ಯರ್ಥಿಗಳಿಗೆ ವಿಳಂಬದಿಂದ ತುಂಬಾ ಫಡೆಯಬೇಕಾಗಿದೆ. 4 
ತೊಂದರೆಯಾಗುತ್ತಿರುವುದು ಸರ್ಕಾರದ , 
ಗಮನಕ್ಕೆ ಬಂದಿದೆಯೇ; (ಸ್ಪಷ್ಟ ವಿವರ |ಸಿಂದುತ್ತ ಪ್ರಮಾಣ ಪತ್ರಕ್ಕೆ ವಿಳಂಬ ಮಾಡದೇ" 
ನೀಡುವುದು. ': 1 ಗೊಂಡ ಜಾತಿಯ ನೈಜ ಅಭ್ಯರ್ಥಿಗಳಿಗೆ 

' , ನಿಯಮಾನುಸಾರ ಸಿಂಧುತ್ವ ಪ್ರಮಾಣ ಪತ್ರವನ್ನು |' 
| ನೀಡುವಂತೆ ಈಗಾಗಲೇ ಸುತ್ತೋಲೆ ಸಂಖ್ಯೆಸಕಇ 79 
ಎಸ್‌:ಎಡಿ 2016, ದಿನಾ೦ಕ:15.04.2017ರ 
| ಸುತ್ತೋಲೆಯಲ್ಲಿ ಸೂಚಿಸಲಾಗಿದೆ. 
CR "| ಕಲವು ಜಾತಿಗಳ ಹೆಸರಿನಲ್ಲಿ" ಅನರ್ಹ ಅಭರ್ಥಿಗಳು 

ಇ) ಬಂದಿದ್ದಲ್ಲಿ, ' ಸಿಂಧುತ್ವ ' ಪ್ರಮಾಣ , ಪತ್ರ ಸ್ಯ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯುವುದನ್ನು 
ತುರ್ತಾಗಿ ನ್ನೀಡುವ ಬಗ್ಗೆ ಸರ್ಕಾರ |ಪಡ್ಡಗಟ್ಟುವ ನಿಟ್ಟಿನಲ್ಲಿ ಪರಿಶಿಷ್ಟ ಪಂಗಡದ ಜಾತಿಗಳಿಗೆ 
ಕೈಗೊಂಡ ಕ್ರಮಗಳೇನು; (ಸಂಪೂರ್ಣ | ಸೇರಿದ ಅಭ್ಯರ್ಥಿಗಳು ಸರ್ಕಾರದ 


ಮಾತ ನೇಡುವುದು) 


ಇಲಾಖೆಗಳು/ಸೆಂಸ್ಥೆಗಳಲ್ಲಿ ನೌಕರಿಗಾಗಿ ಆಯ್ಕೆಯಾಗಿ 
ಜಾತಿ ಸಿಂಧುತ್ಸ ಪ್ರಮಾಣ ಪತ್ರ ಪಡೆಯುಃ 
ಪ್ರಕರಣಗಳಲ್ಲಿ ಅಂತಹವರುಗಳಿಗೆ ಜಿಲ್ಲಾ ಜಾತಿ 
ಪರಿಶೀಲನಾ ಸಮಿತಿಗಳು ಜಾತಿ ಸಿಂಧುತ್ವ ಪ್ರಮಾಣ 
ಪತ್ರಗಳನ್ನು ನೀಡುವ ಮೊದಲು ರಾಜ್ಯ ಸರ್ಕಾರದ 
ಸಂಸ್ಥೆಯಾದ ನಾಗರೀಕೆ ಹಕ್ಕು ಜಾರಿ 
ನಿರ್ದೇಶನಾಲಯ (ಜಾಗೃತ ಕೋಶ) ದಿಂದ ವರದಿ 
ಪಡೆದು 'ಸದರಿ ವರದಿಯನ್ನು ಪರಿಶೀಲಿಸಿ, ಜಾತಿ 
ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ನೀಡತಕ್ಕದೆಂದು 
ಸರ್ಕಾರದ ಆದೇಶ ಸಂಖ್ಯೆಸಕಇ 112 ಎಸ್‌ಎಡಿ 


2020, ದಿನಾಂಕ:16.01.2021ರಲ್ಲಿಯೂ ಕೂಡ 
ಸೂಚಿಸಲಾಗಿದೆ. 
ಈ) |ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ಇಲ್ಲಿಯವರೆಗೆ | ಬೀದರ್‌ ಜಿಲ್ಲೆಯಲ್ಲಿ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ 
ಸ್ಟೀಕರಿಸಿದ ಅರ್ಜಿಗಳೆಷ್ಟು; (ವಿವರ | ಇಲ್ಲಿಯವರೆಗೆ 74 ಅರ್ಜಿಗಳು ಸ್ವೀಕೈತವಾಗಿರುತ್ತವೆ. 
ನೀಡುವುದು) 


ಕ್ರಸಂ ವಿವರ ಸಂಖ್ಯೆ 
1. ಸ್ಪೀಕರಿಸಿದ ಅರ್ಜಿಗಳ ಸಂಖ್ಯೆ 74 
2: ಸಿ.ಆರ್‌.ಇ. ಸೇಲ್‌ ರವರಿಗೆ 74 
ಸಲ್ಲಿಸಿರುವ ಅರ್ಜಿಗಳ 
ಸಂಖ್ಯೆ 
1 3. [ವಿತರಿಸಿದ ಸಿಂಧುತ್ವ ಪ್ರಮಾಣ 6 
| ಪತ್ರ ಸಂಖೆ 
4. ತಿರಸ್ಕರಿಸಿರುವ ಅರ್ಜಿಗಳ 3 
ಸಂಖ್ಯೆ 
5 ವಿಚಾರಣೆ ಹಂತದಲ್ಲಿ ಇರುವ 65 
ಅರ್ಜಿಗಳು 


ಸಕಇ 49 ಎಸ್‌ಎಡಿ 2022 ' 


ಶ್ರೀರಾಮುಲು) 
ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ 'ಸಚಿಪರು.. 


